ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 13 ನೇ ಮಾರ್ಚ್‌, 2020 


ರಾಷ್ಟ್ರಕವಿ ಆಯ್ಕೆಗಿರುವ ಮಾನದಂಡಗಳ ಬಗ್ಗೆ 
ಶ್ರೀ ಎಂ. ಸಿ. ವೇಣುಗೋಪಾಲ್‌(ವಿಧಾನಸಭೆಯಿಂದ ಚುನಾಯಿತರಾದವರು):- 


898 (1100) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಷ್ಟ್ರಕವಿ ಆಯ್ಕೆ ಮಾಡಲು ಇರುವ ಮಾನದಂಡಗಳೇನು ; 

(ಆ) ರಾಷ್ಟ್ರಕವಿಯಾಗಿ ಈವರೆವಿಗೂ ಯಾರು ಯಾರನ್ನು ಯಾವ ಮಾನದಂಡದ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ; 
(ಇ) ಡಾ।| ಶಿವರುದ್ರಪ್ಪನವರ ನಂತರ ಬೇರೆ ಕವಿಗಳನ್ನು ರಾಷ್ಟ್ರ ಕವಿಗಳೆಂದು ಘೊಷಣೆ ಮಾಡಿಲ್ಲದಿರುವುದಕ್ಕೆ ಕಾರಣವೇನು; 
(ಈ) ಕರ್ನಾಟಕ ರತ್ನ ಬಿರುದನ್ನು ಈವರೆಗೂ ಯಾರು-ಯಾರಿಗೆ ನೀಡಲಾಗಿದೆ ; 

(ಊಉ) ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಿಬ್ಬಂದಿ ಮಂಜೂರಾತಿ ಕೊರತೆ ಇರುವ ಬಗ್ಗೆ ಮಾಹಿತಿ ನೀಡುವುದು ; 

(ಊ) ಜಯಂತಿಗಳು ಮತ್ತು ಉತ್ಸವಗಳು ಪರಿಣಾಮಕಾರಿಯಾಗಿ ನಡೆಸದಿರುವುದಕ್ಕೆ ಕಾರಣವೇನು ; 


(ಖಯ) ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡುತ್ತಿರುವ ವಿವರ ಮತ್ತು ಈ ಬಗ್ಗೆ ತಾರತಮ್ಯ ನೀತಿ 
ಅನುಸರಿಸುತ್ತಿರುವುದಕ್ಕೆ ಕಾರಣವೇನು ; 


(ಎ) ಬಜೆಟ್‌ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೀಡಲಾಗಿರುವ ಅನುದಾನವನ್ನು ಹಂಚಿಕೆ ಮಾಡಿರುವ ಬಗ್ಗೆ ವಿವರ 
ನೀಡುವುದು ? 


